ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 948 
ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 12.03.2020. 
ಉತ್ತರಿಸುವ ಸಚಿವರು : ಮಾನ್ಯ ಮುಖ್ಯಮಂತ್ರಿಯವರು 
ಪ್ರ.ಸಂ ಪ್ರಶ್ನೆ eb ಉತ್ತರ 
(ಅ) | ಬೀದರ್‌ ಜಿಲ್ಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ| ಹೌದು 
ಐತಿಹಾಸಿಕ ಪ್ರೇಕ್ಷಣೀಯ 
ತಾಣಗಳಿರುವುದರಿಂದ ಸಾರ್ವಜವಿಕ| ಈಗಾಗಲೇ ಬೀದರ್‌ ಜಿಲ್ಲೆಯಲ್ಲಿ ವಾರ್ತಾ ಮತ್ತು 


ಸಂಪರ್ಕಕ್ಕಾಗಿ ಇಲ್ಲಿ ವಾರ್ತಾ ಭವನದ 
ವಶ್ಯಕತೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ ವಾರ್ತಾ ಭವನ 


ಸಾರ್ವಜನಿಕ ಸಂಪರ್ಕ ಇಲಾಖೆಯು ಸ್ವಂತ ಕಟ್ಟಿಡದಲ್ಲಿ 
ಕಾರ್ಯ ನಿರ್ವಹಿಸುತಿದ್ದು, ಜಿಲ್ಲೆಯ ಐತಿಹಾಸಿಕ ಹಾ 
ಪ್ರೇಕ್ಷಣೀಯ ಸ್ಥಳಗಳ ಪೂರ್ಣ ಮಾಹಿತಿ ಇದ್ದು, 


ನಿರ್ಮಾಣ _ 'ಕಾರ್ಯವನ್ನು| ಅಗತ್ಯವಿರುವವರಿಗೆ ಮಾಹಿತಿ' "ಒದಗಿಸುವ ಕಾರ್ಯ 
ಪ್ರಾರಂಭಿಸಲಾಗುವುದು ಯಾವಾಗ; ನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ವಾರ್ತಾ ಭವನ 
ಇಲ್ಲವಾದಲ್ಲಿ ಇದಕ್ಕೆ ಕಾರಣವೇನು? ಕಟ್ಟಡದ ನಿರ್ಮಾಣ ಕಾರ್ಯದ ಪ್ರಶ್ನೆ 
ಸ ‘| ಉದ್ಭವಿಸುವುದಿಲ್ಲ. I 


KCI-PIP/51/2020-INFO-KC-SEC 


Re ಯಡಿಯೂರಪ್ಪ ಸ 


(ಮುಖ್ಯಮಂತಿ) 4 


